ty 
Vay 
J € 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 04-03-2021 ಪ್ರಶ್ನೆ ಸಂಖ್ಯೆ: 512 (605) 


ಸದಸ್ಯರ ಹೆಸರು ಮತ್ತು ಕೇತ: ಶ್ರೀಅ. ದೇವೇಗೌಡ(ಪದವೀಧರರ ಕ್ಲೇತ) 


ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 


ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ : ಬೆಂಗಳೂರು ಮಹಾನಗರದಲ್ಲಿರುವ ಮೇಲ್ಬೇತುವೆ ನಿರ್ವಹಣೆ ಬಗ್ಗೆ 


(ಅ) ಬೃಹತ್‌ ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ನಗರದ ವಿವಿಧ ಬಾಗಗಳಲ್ಲಿ 
ನಿರ್ಮಾಣವಾಗಿರುವ ಮೇಲ್ಬೇತುವೆ ಹಾಗೂ ಕೆಳ ಸೇತುವೆ ಒಳ ಹಾಗೂ ಹೊರಭಾಗಗಳಲ್ಲಿ 
ಗಿಡಗಳು ಮರವಾಗಿ ಬೆಳದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಈ ಸೇತುವೆಗಳ 
ಆಯಸ್ಸು ಕಡಿಮೆ ಆಗುವುದರಿಂದ ಈ ಗಿಡಗಳನ್ನು ತೆಗೆಯಲು ವಹಿಸಲಾದ ಕ್ರಮವೇನು; 


(ಆ) ಮೇಲ್ಬೇತುವೆ ಹಾಗೂ ಕೆಳ ಸೇತುವೆಗಳ ರಸ್ತೆಗಳಲ್ಲಿ ಮಳೆ ಬಂದಾಗ/ಕೊಳಚೌ ನೀರು 
ಸೇರಿದಾಗ ವಾಹನ ಸವಾರರು ಒಡಾಡಲು ತೊಂದರೆ ಆಗುತ್ತಿದ್ದ, ಇವುಗಳನ್ನು 
ಸ್ವಚ್ಛಗೊಳಿಸಲು ಕೈಗೊಳ್ಳಲಾದ ಕ್ರಮ ಏನು? 


